ಕರ್ನಾಟಿಕೆ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 
ಉತ್ತರಿಸಚೇಕಾದ ದಿಸಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


” 878919) 


20.09.2021 


.; ಶ್ರೀಪಮೋಹನಸ್‌ ಕುಮಾರ್‌ ಕೊಂಡಜ್ಜಿ( ನಾಮ 


ನಿರ್ದೇಶನ ಹೊಂದಿದವರು) 


-: ಮಾನ್ಯ ಅರಣ್ಯ, ಆಹಾರ ಮತ್ತು ನಾಗರಿಕ. 


ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ. 
ಸಚಿವರು 


ಕ್ರ. ಪ್ರಶ್ನೆ 


ಸಲ. 


ಉತ್ತರ 


ಅರಣ್ಯ ಇಲಾಛೆಯಲ್ಲಿ ಅರಣ್ಯ ವೀಶ್ಷಕ 
ಹುದ್ದೆಯೆಂದ ಹಿಡಿದು ಅರಣ್ಯ ರಕ್ಷಕ, 
ಉಪ ವಲಯ ಅರಣ್ಯಾಧಿಕಾರಿ ಮತ್ತು 
ವಲಯ ಅರಹ್ಯಾಧಿಕಾರಿ 
ಹುಡದ್ಮೆಗಳವರೆಗೆ ಇಲಾಖೆಯ 
ನೇಮಕಾತಿಯಲ್ಲಿ ನಡೆಯುತ್ತಿರುವ 
ಭುಷ್ಠಾಚಾರ ಕುರಿತು ಎಸಿಬಿ ಯಲ್ಲಿ. 
ಪ್ರಕರಣ ದಾಖಲಾಗಿರುವುದು 
| ಸರ್ಕಾರದ ಗಮನಕ್ಕೆ ಬಂದಿದೆಯೆ£; 


ಆಅ 


ಅಪರ ಪೊಲೀಸ್‌ ಮಹಾವಿರ್ದೇಶಕರು, 
ಭ್ರಷ್ಟಾಚಾರ ನಿಗ್ರಹ ದಳ, ಬೆಂಗಳೂರು: ರವರ. ಪತ್ರ 
ದಿನಾಲಕ್‌:27-07-2021ರಲ್ಲಿ ಇಲಾಖೆಯ ನೇಮಕಾತಿಯಲ್ಲಿ 
ನಡೆದಿದೆ ಎನ್ನಲಾದ ಬ್ರಷ್ಮಾಚಾರದಲ್ಲಿ ಭಾಗಿಯಾಗಿರುವ 
ಅದಿಕಾರಿ; ನೌಕರರ ವಿರುದ್ದ ತನಿಜೆ/ ವಿಚಾರಣೆ 
ಕೈಗೊಳ್ಳಲು .ಪೂರ್ಪಾನುಮತಿಯನ್ನು ನೀಡುವಂತೆ 
ಪ್ರಧಾನ ಮುಖ್ಯ ಅರಣ್ಣ ಸಂರಕ್ಷಣಾಧಿಕಾರಿ (ಅರಣ್ಯಪಡೆ 
ಮುಖ್ಯಸ್ಕ್ಥರು), ಬೆಂಗಳೂರು ಇವರನ್ನು ಕೋರಿರುತ್ತಾರೆ. 


ಎ.ಸಿ.ಬಿ.ಯಲ್ಲಿ ಪ್ರಕರಣ 
ದಾಖಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದ್ದಲ್ಲಿ ಅಂತಹ 
ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ? 


r ಈ ಪ್ರತರಣದಲ್ಲಿ ಅರಣ್ಯ ಇಲಾಖೆಯ ಜಾಗೃತೆ 
ದಳದಿಂದ ಪ್ರಾಥಮಿಕ ತನವಿಖೆ/ವಿಚಾರಣೆ.- ಮಾಡಲು 
ಆದೇಶಿಸಿದ್ದ, ಸದರಿ ದೂರಿನಲ್ಲಿ ಹೆಸರಿಸಲಾದ 
ಅಧಿಕಾರಿ/ಸಿಬ್ಬಂದಿಗಳು ಸದರಿ ಭುಷ್ಠಾಚಾರದಲ್ಲಿ 
“ಭಾಗಿಯಾಗಿದ್ದಾರೆಂದು ಕಂಡು ಬಂದಲ್ಲಿ, ಪರಿಶೀಲಿಸಿ 
ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 


ಸಂಖ್ಯೆ: ಎಘ್‌ಇಇ 47 ಎಪ್‌ಡಿಇ 2021 


ಅರಣ್ಯ, ಆಹಾರ ಮತ್ತು ನಾಗರಿಕ್ತಸ 


NS 
(ಉಮೆಲ್ಲ 


ಗ್ರಾಹಕರ ವ್ಯಪುಹಕರಗಳ ಸಚಿವರು 


